ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾಂಕ: 16-03-2021 ಪ್ರಶ್ನೆ ಸಂಖ್ಯೆ: 181 (1413) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಗೋವಿಂದ ರಾಜು (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 

ಉತ್ತರಿಸುವ ಸಚಿವರು: ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 

ವಿಷಯ: ಚಪ್ಪಡಿ ಕಲ್ಲುಗಳನ್ನು ಹೊಡೆದು ಜೀವನ ನಡೆಸುತ್ತಿರುವ ಬಗ್ಗೆ 


(ಅ) ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೂರಾರು ವರ್ಷಗಳಿಂದ ಕಲ್ಲುಕುಟುಕರು 
(ಬೋವಿ ಜನಾಂಗ) ಈ ಪ್ರದೇಶದಲ್ಲಿರುವ ಬಂಡೆ ಕಲ್ಲುಗಳಿಂದ ಸೈಜು ಹಾಗೂ ಚಪ್ಪಡಿ 
ಕಲ್ಲುಗಳನ್ನು ಹೊಡೆದು ಜೀವನ ನಡೆಸುತ್ತಿರುವುದು ಸರ್ಕಾರದ ಗಮನಕ್ಕ ಬಂದಿದೆಯೇ; 


(ಆ) ಹಾಗಿದ್ದಲ್ಲಿ, ಇತ್ತೀಚಿನ ದಿನಗಳಲ್ಲಿ ಕಲ್ಲು ಗಣಿಗಾರಿಕೆಯಲ್ಲಿ ನಡೆಯುತ್ತಿರುವ ಅಹಿತಕರ 
ಘಟನೆಗಳಿಂದ ಇಲಾಖೆಯವರು ಕಲ್ಲುಕುಟಿಕರ ಕಲಸಕ್ಕ ತೊಂದರೆಯುಂಟು 
ಮಾಡುತ್ತಿರುವುದಲ್ಲದೆ ಅವರ ಕಲಸಕ್ಕ ಬಳಸುವ ಸಾಧನಗಳನ್ನು ವಶಪಡಿಸಿಕೂಳ್ಳವುದು ಅವರ 
ಮೇಲೆ ಮೊಕದ್ದಮೆಗಳನ್ನು ದಾಖಲಿಸುವುದು ಹಾಗೂ ಕಲ್ಲು ತುಂಬಿದ ಲಾರಿ/ಟ್ರ್ಯಾಕ್ಸರ್‌ಗಳಿಗೆ 
ಸುಮಾರು ರೂ. 50.000ಗಳ ವರೆಗೆ ದಂಡ ವಿಧಿಸುತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಸುಮಾರು 2 ಲಕ್ಷಗಳವರೆಗೆ ಇಂತಹ ಕುಟುಂಬಗಳು ಇದ್ದು ಅವರು ಜೀವನ ನಡೆಸುವುದು 
ತು೦ಬಾ ಕಷ್ಟಕರವಾಗಿರುವುದರಿಂದ ಇವರ ಜೀವನೋಪಾಯಕ್ಕ ಸರ್ಕಾರ ಯಾವುದಾದರೂ 
ಯೋಜನೆಗಳನ್ನು ರೂಪಿಸಿದೆಯೇ ; 


(ಈ) ಇವರ ಜೀವನೋಪಾಯಕ್ಕೆ ರೂಪಿಸಿರುವ ಯೋಜನೆಗಳು ಯಾವುವು ? ಸಂಪೂರ್ಣ ಮಾಯಿತಿ 
ನೀಡುವುದು) 


